ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಗ್ಗೆ 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಷೇತ್ರ):- 
1336 (1597) ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಪಾಸುಗಳು, ಅಂಗವಿಕಲರ, ಅಂಧರ, ಸ್ವಾತಂತ್ರ್ಯ 
ಹೋರಾಟಗಾರರ, ಹುತಾತ್ಮ ಯೋಧರ, ಗೋವಾ ವಿಮೋಚನಾ ಚಳುವಳಿಗಾರರ, ಎಂಡೋಸಲ್ಲಾನ್‌ ಪೀಡಿತರ, ಹಿರಿಯ 
ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ ಪಾಸುಗಳನ್ನು ವಿತರಿಸಿದ್ದಕ್ಕೆ ಸರ್ಕಾರದಿಂದ ಎಷ್ಟು ಹಣ ಸಂಸ್ಥೆಗೆ ಬಾಕಿ ಬರಬೇಕಾಗಿದೆ ; 


(ಆ) ಈ ಬಾಕಿ ಹಣವನ್ನು ಇಲ್ಲಿಯವರೆಗೂ ಸರ್ಕಾರ ಸಂಸ್ಥೆಗೆ ನೀಡದೇ ಬಾಕಿ ಉಳಿಸಿಕೊಂಡಿರುವುದಕ್ಕೆ ಕಾರಣವೇನು ; ಈ ರೀತಿ 
ಬಾಕಿ ಹಣವನ್ನು ಕೊಡದೇ ಇರುವುದರಿಂದ ವಾ.ಕ.ರ.ಸಾ.ಸ ನಡೆಸಲು ತೊಂದರೆ ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು ; 


(ಇ) ಕೂಡಲೇ ಸರ್ಕಾರ ವಾ.ಕ.ರ.ಸಾ.ಸ ಬಾಕಿ ನೀಡಬೇಕಾದ ಹಣವನ್ನು ನೀಡಿ ಸಂಸ್ಥೆಯನ್ನು ಪರಿಣಾಮಕಾರಿಯಾಗಿ 
ಕಾರ್ಯನಿರ್ವಹಿಸಲು ಕ್ರಮ ಕೈಗೊಳ್ಳುವುದೇ ; 


(ಈ) ಬಿ.ಎಂ.ಟಿ.ಸಿ.ಯವರಿಗೆ ಮೋಟಾರ್‌ ವಾಹನ ತೆರಿಗೆ ವಿನಾಯಿತಿ ನೀಡಿದ್ದು ನಿಜವೇ ; ನಿಜವಿದ್ದಲ್ಲಿ, ಯಾವ ದಿನಾಂಕದಿಂದ 
ನೀಡಲಾಗಿದೆ ; 


(ಉ) ಸದರಿ ವ್ಯವಸ್ಥೆಯನ್ನು ವಾ.ಕ.ರ.ಸಾ. ಸಂಸ್ಥೆಗೆ ವಿಸ್ತರಿಸಲು ಸರ್ಕಾರ ಕ್ರಮ ಕೈಗೊಳ್ಳುವುದೇ ? 


